ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1375(1562) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ(ಸ್ನಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ಪೊಲೀಸ್‌ ಇಲಾಖೆಯಲ್ಲಿ "ROTATION SYSTEM"ಜಾರಿ ಬಗೆ, 


(ಅ) ಕೆಲವು P$1/P1/CP|/DSP ರವರುಗಳ ತಮ್ಮ ಪ್ರಭಾವಗಳನ್ನು ಬಳಸಿ EXECUTIVE 
POSTING ನಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಕಾಲ ಮುಂದುವರೆಯುತ್ತಿದ್ದು, ಕೆಲವು ಅಧಿಕಾರಿಗಳಿಗೆ 
ಅವಕಾಶಗಳು ಸಿಗದೆ "NON EXECUTIVE POSTING" ನಲ್ಲಿ ಇರುವ ವಿಚಾರ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಈ ತಾರತಮ್ಯವನ್ನು ಸರಿಪಡಿಸಲು "ROTATION SYSTEM" ಜಾರಿಗೆ ತರುವ ಬಗ್ಗೆ 
ಸರ್ಕಾರದ ನಿಲುವೇನು; 


(ಇ) PS1/PI/CP| ರವರು ಒಂದೇ ಠಾಣೆ/ವೃತ್ತದಲ್ಲಿ ಕನಿಷ್ಟ ಎರಡು ವರ್ಷ ಕರ್ತವ್ಯ 
ನಿರ್ವಹಿಸಲು ಅವಕಾಶ ಮಾಡಿ ಕೊಡುವ ಬಗ್ಗೆ ಸರ್ಕಾರದ ಮುಂದೆ ಯಾವುದಾದರೂ 
ಪ್ರಸ್ತಾಪವಿದೆಯೇ? ಅದನ್ನು ಜಾರಿ ಮಾಡುವ ಬಗ್ಗೆ ಸರ್ಕಾರದ ನಿಲುವೇನು? 


